ಸ 


ಕರ್ನಾಟಕ 


ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 284 
ಸದಸ್ಯರ ಹೆಸರು 


ಉತ್ತರಿಸುವವರು 


: ಶೀ ಕೆ.ಎ. ತಿಪ್ಪೇಸ್ವಾಮಿ (ನಾಮನಿರ್ದೇಶನ ಹೊಂದಿದವರು) 
: ಮಾನ್ಯ ಪೌರಾಡಳಿತ, ಸಣ್ಣ ಕೈಗಾರಿಕೆ ಮತ್ತು ಸಾರ್ವಜನಿಕ 


ಉದ್ದಿಮೆಗಳ ಸಚಿವರು 


ಉತ್ತರಿಸಬೇಕಾದ ದಿನಾಂಕ 


: 14.09.2021 


Ww 


ಪ್ಲೆ 


ಉತ್ತರ 


( 
ಎ. 


ರಾಜ್ಯದಲ್ಲಿ  ಸೊಕ್ಷ್ಕ ಸಣ್ಣ ಮತ್ತು ಮಧ್ಯಮ 
ಉದ್ದಿಮೆಗಳಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು 
ನೀಡುವ ವಿವಿಧ ಆರ್ಥಿಕ ನೆರವುಗಳನ್ನು 
ಕ್ರೋಢೀಕರಿಸಿ (Converge) ಈ ವಲಯದ 
ಉದ್ಯಮಗಳಿಗೆ ಆರ್ಥಿಕ ನೆರವು ನೀಡಲು ರಾಜ್ಯ 
ಸರ್ಕಾರ ಯೋಜನೆಯನ್ನು  ರೂಪಿಸಿದೆಯೇ: 
(ಹಾಗಿದ್ದಲ್ಲಿ, ಸಂಪೂರ್ಣ ವಿವರ ನೀಡುವುದು) 


ರಾಜ್ಯದಲ್ಲಿ ಸೂಕ್ಷ್ಮ ಸಣ್ಣ-ಮತ್ತು ಮಧ್ಯಮ ಉದ್ದಿಮೆಗಳಿಗೆ ಕೇಂದ್ರೆ 
ಮತ್ತು ರಾಜ್ಯ ಸರ್ಕಾರಗಳು ನೀಡುವ ವಿವಿಧ 
ನೆರವುಗಳನ್ನು ಕ್ರೋಢೀಕರಿಸಿ (Converge) ಈ ವಲಯದ 
ಉದ್ಯಮಗಳಿಗೆ ಆರ್ಥಿಕ ನೆರವು ನೀಡುವುದಕ್ಕೆ ಸಂಬಂಧಿಸಿದಂತೆ, 
ಕೆಳಕಂಡ ಕ್ರಮಗಳನ್ನು ಕೈಗೊಳ್ಳಲಾಗಿರುತ್ತದೆ:- 

ಸರ್ಕಾರದ ವತಿಯಿಂದ ಜಾರಿಗೊಳಿಸಲಾಗುತ್ತಿದ್ದ 
ಉದ್ಯೋಗ ಸೃಜನೆ ಯೋಜನೆಯನ್ನು 
ಸ್ಥಗಿತಗೊಳಿಸಿ, ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳ 
ಉದ್ಯೋಗ ಸೃಜನ ಯೋಜನೆಯಡಿ ಹೆಚ್ಚನ ಗುರಿ 
ಹಮ್ಮಿಕೊಳ್ಳಲು ತೀರ್ಮಾನಿಸಲಾಗಿದೆ. 


1. ರಾಜ್ಯ 
ಮುಖ್ಯಮಂತ್ರಿಗಳ 


2. ರಾಜ್ಯ ಸರ್ಕಾರದ ಕ್ಷಸ್ಸರ್‌ ಯೋಜನೆಯನ್ನು ಸ್ಥಗಿತಗೊಳಿಸಿ 


ಕೇಂದ್ರ ಸರ್ಕಾರದ ಖSE-CDP ಯೋಜನೆಯಡಿ ರಾಜ್ಯ 
ಸರ್ಕಾರದ ವಂತಿಗೆಯನ್ನು ಶೇ.10 ರಿಂದ 20ಕ್ಕೆ ಹೆಚ್ಚಿಸುವ 
ಮೂಲಕ ಹೆಚ್ಚನ ಕ್ಷಸ್ಪರ್‌ಗಳನ್ನು ಪ್ರೋತ್ಸಾಹಿಸುವ ಗುರಿ 
ಹಮ್ಮಿಕೊಳ್ಳಲಾಗಿರುತ್ತದೆ. 


ಆರ್ಥಿಕ | 


ಆ) 


ಕಳೆದ ಮೂರು`ವರ್ಷಗಳಲ್ಲಿ ರಾಜ್ಯದಲ್ಲಿನ ಸೂಕ್ಷ್ಮ 
ಸಣ್ಣ ಮತ್ತು ಮಧ್ಯಮ ಉದ್ಯಮಗಳು CLC$SS 
ಮತ್ತು ೦6೯5S ಹಾಗೂ ಕೇಂದ್ರ ಮತ್ತು ರಾಜ್ಯ 
ಸರ್ಕಾರಗಳ ಇತರೆ ಯೋಜನೆಗಳನ್ನು 
ಒಳಗೊಂಡಂತೆ ಪಡೆದಿರುವ ಸಹಾಯಧನ, ಆರ್ಥಿಕ 
ನೆರವು ಮತ್ತು ಇತರೆ ಸೌಲಭ್ಯಗಳು ಯಾವುವು: 
(ಜಿಲ್ಲಾವಾರು ಮತ್ತು ಯೋಜನೆವಾರು ವಿವರ 
ನೀಡುವುದು) 


ಕಳೆದ ಮೊರು`ವರ್ಷೆಗಳಲ್ಲಿ ರಾಜ್ಯದಲ್ಲಿನ ಸೂಕ್ಷ್ಮ ಸಣ್ಣ ಮತ್ತು. 


ಮಧ್ಯಮ ಉದ್ಯಮಗಳು CGTMSE/ 
ಹಾಗೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಇತರೆ 
ಯೋಜನೆಗಳನ್ನು ಒಳಗೊಂಡಂತೆ ಪಡೆದಿರುವ ಸಹಾಯಧನ, 
ಆರ್ಥಿಕ ನೆರವು ಮತ್ತು ಇತರೆ ಸೌಲಭ್ಯಗಳ ವಿವರಗಳನ್ನು 
(ಜಿಲ್ಲಾವಾರು ಮತ್ತು ಯೋಜನೆವಾರು) ಅನುಬಂಧ-। ರಲ್ಲಿ 
ನೀಡಲಾಗಿದೆ. 


ಸಿ.ಎಲ್‌.ಸಿ.ಎಸ್‌.ಎಸ್‌. 


ಇ) 


ಕೊರೋನಾ ಸೋಂಕು `ಹೆರಡುವಿಕೆಯಲ್ಲಿ ಸೊರಗಿ 
ಹೋಗಿರುವ ಈ ವಲಯದಲ್ಲಿನ ಉದ್ಯಮಗಳನ್ನು 
ಪುನ:ಶ್ಲೇತನಗೊಳಿಸಲು ರಾಜ್ಯ ಸರ್ಕಾರ 
ಹಮ್ಮಿಕೊಂಡಿರುವ ಕಾರ್ಯಕ್ರಮಗಳು ಯಾವುವು? 


(ಸಂಪೂರ್ಣ ಮಾಹಿತಿ ನೀಡುವುದು) 


ಕೊರೋನಾದಿಂದೆ ಅನೇಕ ಸಣ್ಣ ಉದ್ಯಮಗಳಿಗೆ 
ತೊಂದರೆಯಾಗಿದ್ದು, ಈ ಸಂದರ್ಭದಲ್ಲಿ ಸಣ್ಣ ಉದ್ದಿಮೆದಾರರಿಗೆ 
ಪ್ರೋತ್ಲಾಹ ನೀಡಲು ಈ ಕೆಳಗಿನ ಯೋಜನೆಗಳನ್ನು 
ಜಾರಿಗೊಳಿಸಲಾಗಿದೆ. 


ಕೇಂದ್ರ ಸರ್ಕಾರ ಘೋಷಿಸಿರುವ “ಆತ್ಮ ನಿರ್ಭರ ಭಾರತ 
ಅಭಿಯಾನ” ದ ಅಡಿಯಲ್ಲಿ ಅತೀ ಸಣ್ಣ, ಸಣ್ಣ ಮತ್ತು ಮಧ್ಯಮ 


ಕೈಗಾರಿಕೆಗಳನ್ನು ಪುನಶ್ನೇತನಗೊಳಿಸಲು ಮತ್ತು ಉದ್ಯಮಗಳಿಗೆ 


ಆರ್ಥಿಕ ನೆರವು ನೀಡುವ ಯೋಜನೆಯಲ್ಲಿ`ಈ 'ಕೆಳೆಗಿನ ನೆರವು 
ದೊರೆತಿದೆ. 


ಭಾರತ ಸರ್ಕಾರವು “ಇ.ಸಿ.ಎಲ್‌.ಜಿ”-ಎಮರ್ಜೆನ್ನಿ ಕ್ರೆಡಿಟ್‌ ಲೈನ್‌ 
ಗ್ಯಾರಂಟಿ ಯೋಜನೆಯನ್ನು ಜಾರಿಗೆ ತಂದಿದ್ದು, ಇದರನ್ವಯ 
ಫೆಬ್ರವರಿ 2020ರ ಅಂತ್ಯಕ್ಕೆ ಬ್ಯಾಂಕ್‌ಗಳಲ್ಲಿ ಬಾಕಿ ಇರುವ 
ಎಂ.ಎಸ್‌.ಎಂ.ಇ ಘಟಕಗಳ ಸಾಲದ ಮೊತ್ತಕ್ಕೆ ಶೇ 20% ರಷ್ಟು 
ಹೆಚ್ಚುವರಿ ಸಾಲವನ್ನು ಯಾವುದೇ ಹೆಚ್ಚುವರಿ ಖಾತರಿ ಇಲ್ಲದೇ 
ನೀಡುವ ಯೋಜನೆಯನ್ನು ಜಾರಿಗೆ ತಂದಿರುತ್ತದೆ. 


ಕೊರೋನದಿಂದ ಸಂಕಷ್ಟದಲ್ಲಿರುವ ಸಣ್ಣಿ ಕೈಗಾರಿಕೆಗಳಿಗೆ ರಾಜ್ಯ 
ಸರ್ಕಾರದಿಂದ ಈ ಕೆಳಗಿನ ಯೋಜನೆ ರೂಪಿಸಲಾಗಿರುತ್ತದೆ. 


1. ಇಂಧನ ಇಲಾಖೆಯು ಸೂಕ್ಷ್ಯ ಸಣ್ಣಿ ಮತ್ತು ಮಧ್ಯಮ 
ಕೈಗಾರಿಕೆಗಳ ಏಪ್ರಿಲ್‌ ಮತ್ತು ಹೇ 2020 ತಿಂಗಳ ಬೇಡಿಕೆ 
ಶುಲ್ಕ ಮತ್ತು ಸ್ಥಿರ ಶುಲ್ಕವನ್ನು ಮನ್ನಾ ಮಾಡಿರುತ್ತದೆ. 


2. ಇಂಧನ ಇಲಾಖೆಯು ವಿದ್ಯುತ್‌ ಬಿಲ್‌ನ್ನು ಪ್ರಾಮಾಣಿಕವಾಗಿ 

" ವಿಗದಿತ ಅವಧಿಯೊಳಗೆ ಪಾವತಿಸುವ ಕೈಗಾರಿಕೆಗಳಿಗೆ 
ರಿಯಾಯಿತಿಯನ್ನು ನೀಡಿರುತ್ತದೆ. ಹೆಚ್‌ಟಿ ಗರಿಷ್ಟ ಮಿತಿ ರೂ. 
ಲಕ್ಷ. ಎಲ್‌ಟಿ ಗರಿಷ್ಟ ಮಿತಿ ರೂ.10,000/- 


1 ಕಂದ 5 ದಿನದೊಳಗೆ [ಶೇ 1% ರಿಯಾಯಿತಿ 
ಪಾವಶಿಸಿದಲ್ಲಿ . 

8 ರಿಂದ 15 ದನಡೊಳೆಗೆ'ಶೇ 0.5% ರಿಯಾಯಿತಿ 
ಪಾವತಿಸಿದಲ್ಲಿ ” 
15 ರಂದ 30 ದಿನಡೊಳೆಗೆ17 ಯಾವುದೇ ರಿಯಾಯಿತಿ 
ಪಾವತಿಸಿದಲ್ಲಿ ಇರುವುದಿಲ್ಲ 


3. ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿಯು 
ಉದ್ಯಮಶೀಲರು ತಮಗೆ ಹಂಚಿಕೆಯಾದ ನಿವೇಶನಗಳ 
ಕಂತುಗಳನ್ನು ಮಾರ್ಜ್‌, ಏಪ್ರಿಲ್‌ ಮತ್ತು ಮೇ 2020 
ತಿಂಗಳಲ್ಲಿ ಪಾವತಶಿಸಿದ್ದಲ್ಲಿ ಆ ಪಾವತಿಯನ್ನು ಕ್ರಮವಾಗಿ 3 
ತಿಂಗಳು ಮುಂದೂಡಲಾಗಿದೆ ಮತ್ತು ಈ ಮೊತಕ್ಕೆ ಯಾವುದೇ 
ಬಡ್ಡಿಯನ್ನು ವಿಧಿಸುವುದಿಲ್ಲ. 


4. ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮವು 
ಉದ್ಯಮಶೀಲರು ತಮಗೆ ಹಂಚಿಕೆಯಾದ ನಿವೇಶನಗಳ ಕಂತು, 
ಮಳಿಗೆಗಳ. ಬಾಡಿಗೆ ಮತ್ತು ನೀರಿನ ಶುಲ್ಕಗಳ ಏಪ್ರಿಲ್‌, ಮೇ 
ಮತ್ತು ಜೂನ್‌ 2020 ತಿಂಗಳುಗಳ ಕಂತನ್ನು ಈ ಕೆಳಗಿನಂತೆ 
ಪಾವತಿಸಲು ಅವಕಾಶ ಕಲ್ಪಿಸಲಾಗಿದೆ. ಇದಕ್ಕೆ ಯಾವುದೇ 
ಬಡ್ಡಿಯನ್ನು ವಿಧಿಸ ಸಲಾಗುವುದಿಲ್ಲ. 


ಏಪಿಲ್‌ 


ತಿಂಗಳ ಕಂತು" 


2020 


ಜೂನ್‌ 2020 ತಿಂಗಳ ಕಂತಿನ 
ಜೊತೆ ಪಾವತಿಸತಕ್ಕದ್ದು 


|ಮೇ 


ತಿಂಗಳ ಕಂತು 


2020 


ಜುಲೈ 2020 ತಿಂಗಳ ಕಂತಿನ 
ಜೊತೆ ಪಾವತಿಸತಕ್ಕದ್ದು 


ಜೂನ್‌ 


ತಿಂಗಳ ಕಂತು 


2020 


ಆಗಸ್ಟ್‌ 2020 ತಿಂಗಳ ಕಂತಿನ 
ಜೊತೆ ಪಾವತಿಸತಕ್ಕದ್ದು 


ಕೊರೋನಾ 2ನೇ ಅಲೆಯ ನಂತರ ರಾಜ್ಯ ಸರ್ಕಾರದ ಇಂಧನ 
ಇಲಾಖೆಯು ದಿನಾಂಕ 21/6/2021 ರ ಆದೇಶದಂತೆ ಸೂಕ್ಷ್ಮ 
ಸಣ್ಣ. ಮತ್ತು ಮಧ್ಯಮ ಕೈಗಾರಿಕೆಗಳು ಪಾವತಿಸಬೇಕಾದ ಮೇ 
2021 ತಿಂಗಳ ಬೇಡಿಕೆ! ನಿಗದಿತ ಶುಲ್ಕವನ್ನು 
ಮನ್ನಾ ಮಾಡಿರುತ್ತದೆ. 


ಮತ್ತು ಜೂನ್‌ 


ಸಿಐ 157 ಎಸ್‌ಎಸ್‌ಐ 2021 


[ಎನ್‌ 


HL ope] 
ನಾಗರಾಜ್‌ (ಬ೦'ಟಿ.ಬಿ) 


ಪೌರಾಡಳಿತ, ಸಣ್ಣ ಕೈಗಾರಿಕೆ ಮತ್ತು 
ಸಾರ್ವಜನಿಕ ಉದ್ದಿಮೆಗಳ ಸ ಸಚಿವರು. 


Information on CGTMSE pertain to Karnataka State 


Sector : Central / State 


Name of the scheme: CGTMSE 


2018-19 2019-20 2020-21 

Name of the district Phy Amt in Rs. Lakhs Phy [ame in Rs.Lakhs| Phy | AmtinRs. ne | 
1| HASSAN 8661 22846 56488 8636 33198 
2 Dakshina Kannada 7978 37327 95005 13603 [56085 
Mandya 5446 21007 43912 45062 
| 4[BAGALKOT 6345 20125 45125 

SJBALLARI 20393 95415 121808 | 

6[BELAGAVI 20393 95415 102802 

BENGALURU RURAL 94530 44525 37417 

| 8[BENGALURU URBAN 79224 109125 261067 _ 
| __9BoaR “18346 21007 45062 

10|CHAMARAJANAGAR 6546 26223 62112 W 
12[|CHIKKAMAGALURU 2946 19815 43062 
13[CHITRADURGA 8556 35476 89685 
14[DAVANGERE 20393 55082 91808 
Dharwad 7446 31483 45062 

16/GADAG 5810 26135 44757 —} 

HAVERI 7895 22631 10428 155272 — 
KALABURAGI 9985 29234 - [10251 54757 
KODAGU 3251 9148 37950 
KOLAR 5960 29675 93332 
KOPPAL 9902 21140 35653 
Mysore |9393 69415 99808 
23|RAICHUR 8896 24674 58177 
24[RAMANAGARA 8256 [23383 [10357 [44471 


ANNEXURE-1 TO LCQ-248 (284)- Sri. K.A.Thippeswarmy. Hon'ble MLC 
Prime Minister's Employment Generation Programme (PMEGP) 
DISTWISE DETAILS FROM 2018-19 TO 2020-21 
2018-19 2019-20 2020-21 
# District Neo] Maen Ago ve MEE [pg gp) Maren 
Units money in units | Money in Rs. mils money in 
Rs. Lakhs Lakhs Rs. Lakhs 
1 | BAGALKOT 172| 469.53| 165 361.47| 214| 63881 
2 | BANGALORE URBAN 176 674.97 | 284 1,169.37 207 880.42 
3 | BANGALORE RURAL 79 257.91 92 356.47 69 243.20 
4 | BELGAUM 235 610.97 269 681.22, - 570 1,516.54 
5 | BELLARY 243 618.43| 186 450.16 230 543.46 
6 | BIDAR 72 171.26 76 146.47 60 117.48 
7 | BVAPUR 251 553.93 197 436.36 391 1,244.67 
8 | CHAMARAJNAGAR 66 149.58 67 120.99 72| 2162.88 
9 | CHIKKBALLAPUR 79 328.74 77 258.59 108 412.36 
10 | CHIKMAGALUR 81 321.45 66 205.02 86 If 272.17 
11 | CHITRADURGA 124 341.91 118 317.93 74 | 177.80 
12 | DAKSHIN KANNAD 239 878.13 354 1,192.23 325 997.88 
13 | DAVANGERE 152 571.18 85 302.48 109 313.37 
14 | DHARWAD 82 185.89 87 136.64 136 226.91 
15 | GADAG 71| 148.25 74 170.74 77 155.16 
16 | GULBARGA 24 41.60 41 75.52 35 48.87 
17 | HASSAN 38 95.50 96 242.87 104 248,24 
18 | HAVERI 77 | 147.63 115 239.48 202 411.86 
[19 KODAGU 59 157.97 | 67 192.19 72 | 222.26 
20 | KOLAR 84 354.84 102 327.30 79 236.71 
21 | KOPPAL 22 41.72 58 120.88 71 126.52 
22 | MANDYA 103 376.84 93 314.54 105 325.01 
23 | MYSORE 141 501.81 _ 155 500.92] 160 485.25 
24 | RAICHUR 137 381.65 94 350.93 61 153.26 
25 | RAMANAGARA 70 301.07 55 196.26 92 296.06 
26 | SHIMOGA 118 336.72 152 | 538.21 162 504.89 
27 | TUMKUR 83 250.28 61 165.29 66 177.00 
28 | UDUPI 111 379.31 145 490.25 206 | 679.19 | 
29 | UTTARA KANNADA 105 379.61 73 226.41 173 449.91 
30 | YADAGIRI 72 128.02 56 90.87 | 68 99.13 
Total 3,366 | 10,156.70 | 3,560 | 10,378.06 | 4,384 | 12,367.27 


ANNEXURE-1 TO LCQ-248 (284)- Sri. K.A.Thippeswarmy. Hon'ble MLC 
Chief Minister'sSelf Employment Generation Programme {(CMEGP) 
DISTWISE DETAILS FROM 2018-19 TO 2020-21 

2018-19 2019-20 2020-21 
# District No.of | M#EMn | No.of! Maen | Noor | Maren 
§ units money m units money in units money in 

Rs. Lakhs Rs. Lakhs Rs. Lakhs 
1 | BAGALAKOTE 54 109.63 53] 75.76 98 147.73 
2 | BANGALORE RURAL 31 67.78 13 30.71 6 9.27 
3 | BANGALORE URBAN 2 6.17 12 33.63 | _ - 
4 | BELAGAMI 72 99.29 53 73.45 137 174 64 
5 | BELLARY 44 70.30 51 75.69 81 109.63 
6 | BIDAR 33 39.13 31 ' 48.27 27 35.64 
7 | CHAMARAJANAGAR 10 11.40 16 25.33 - - 
8 | CHIKKABALLAPUR 12 31.73 29 65.07 37 81.12 
9 | CHIKKAMAGALUR 12 17.96 32 57.96 18 31.48 
10 | CHITRADURGA 78 100.26 48 85.33 - 25 |. 48.22 
11 | DAKSHINA KANNADA 43 128.24 36 93.49 48 141.37 
12 | DAVANAGERE 32 58.01 33 67.52 | 34 67.54 
13 | DHARWAD 6 10.85 29 39.14 34 36.76 
14 | GADAG 9 1202] 7 5.22 41 33.83 
15 | HASSAN 19 28.23 23 35.38 18 32.74 
16 | HAVERLI 17 25.09 26 39.09 49 64.06 
[ 17 | KALABURGI 5 7.40 12 12.99 3 3.42 
18 | KODAGU 15 28.30 12 23.03 35 56.10 
19 | KOLAR 12 36.55 49 125.60 10 22.64 
20 | KOPPAL 19 33.63 37 } 46.51 43 45.30 
21 | MANDYA 21 29.76 26 50.80 29 59.52 
22 | MYSORE 23 38.55 30 34.34 28 47.80 
23 } RAICHUR 9 14.21 3) 6.48 6 5.11 
24 | RAMANAGARA 3 4.65 [ 2 5.15 10 16.96 
25 | SHIMOGA 35 61.64 35 | 68.62 50 93.50 
26 | TUMKUR 51 106.43 62 105.95 IS 64 105.74 
27 | UDUPI 28 58.97 65 113.31 81 175.50 
28 | UTTARA KANNADA 39 102.43 57 128.36 92 171.60 
29 | VIJAYAPURA 17 22.94 42 53.86 45 60.41 
30| YADAGIRI 14 23.95 14 18.34 4 5.60 
Grand Total 765 1,385.47 938 1,644.38 1,147 1,883.23 


ANNEXURE-1 TO LCQ-248 (284)- Sri. K.A.Thippeswarmy. Hon'ble MLC 


ಕರ್ನಾಟಕ ಕೈಗಾರಿಕಾ ನೀತಿಗಳಡಿ ಬಿಡುಗಡೆಯಾದ ಪ್ರೋತ್ಸಾಹ ಮತ್ತು ರಿಯಾಯತಿಗಳು 


2018-19 2019-20 2020-21 
| [| [| 
ಕ್ಷಗಳಲ್ಲಿ ಕ್ಷಗಳಲ್ಲಿ ಕ್ಷಗಳಲ್ಲಿ 
1 | ಬಾಗಲಕೋಟೆ 18 77.93 29 316.80 8 103.57 
ಬೆಂಗಳೂರು : 
2 | ಗ್ರಾಮಾಂತರ 1 7.54 4 22.58 1 20.00 
3 | ಬೆಂಗಳೂರು ನಗರ 5 20.72 56 89.41 7 44.30 
4 | ಬೆಳಗಾವಿ 92 307.021 127 709.03 81 303.34 
5 | ಬಳ್ಳಾರಿ 14 153.96 10| 260.66 13 339.53 
6 | ಬೀದರ್‌ 45 669.43 50 881.30 12 298.89 
7 |'ಚಾಮರಾಜನಗರ 26 213.47 9 69.68 2 3.36 
8 | ಚಿಕ್ಕಮಗಳೂರು 15 148.44 15 105.73 5 33.60 
9 | ಚಿಕ್ಕಬಳ್ಳಾಪುರ 21 77.24 16 214.72 11 127.84 
10 | ಚಿತ್ರದುರ್ಗ 28 232.02 48 855.81 10 157.39 
11 | ದಕ್ಷಿಣ ಕನ್ನಡ 54 280.55 32 233.92 16 131.05 
12 | ದೌವಣಗೆರೆ 116 491.96 77 772.76 13 96.52 
13 | ದಾರವಾಡ 86 498.70 95 854.00 61 481.96 
14 | ಗದಗ 32 173.13 17 176.72 16 87.61 
15 | ಹಾಸನ 12 56.40 16 223.69 1 92.09 
16 | ಹಾವೇರಿ 29 166.08 11 70.01 4 13.84 
17 | ಕಲಬುರಗಿ 50 508.89 47 805.25 9 211.45 
184 BED 16 70.21 5 5334) 5] 37.68 
19 | ಕೋಲಾರ 12 179.24 24 338.93 11 13151 
20 | ಕೊಪ್ಪಳ 28 410.87 | 26 427.04 9 129.19 
21 | ಮಂಡ್ಯ 27 210.02 ak 126.07 4] 11.63 
22 | ಮೈಸೂರು 49 417.40 30 NS 
23 ಾಯೊಚರು 26 485.23 | 19 376.01 9 236.83 
24 | ರಾಮನಗರ 22 144.20 15 134.76 51.00 
25 | ಶಿವಮೊಗ್ಗ 37 135.62 4) 188.64 
26 | ತುಮಕೂರು 122 | 709.84 63 577.78 75 535.38 
27 | ಉಡುಪಿ 43 234.93 46 366.16] 20 186.74 
28 | ಉತ್ತರ ಕನ್ನಡ 65 225.73 32 188.27 16 69.58 
29 | ವಿಜಯಪುರ 32] 341.58 17 269.33 9 192.26 
30 | ಯಾದಗಿರಿ 18 143.20 11 238.47 1 3.15 
ಒಟ್ಟು 1,141 7,791.55 | 1,001| . 10,153.75| 483 4,520.71 


ANNEXURE-1 TO LCQ-248 (284)- Sri. K.A.Thippeswarmy. Hon'ble MLC 
ಕರ್ನಾಟಕ ಕೃಷಿ ವಾಣಿಜ್ಯ ಹಾಗೂ ಆಹಾರ ಸಂಸ್ಕರಣಾ ನೀತಿ-2015ರಡಿ 
ಬಿಡುಗಡೆಯಾದ ಪ್ರೋತ್ಸಾಹ ಮತ್ತು ರಿಯಾಯತಿಗಳು 
R 2018-19 2019-20 2020-21 
ಜಿಲ್ಪೆ ಆರ್ಥಿಕ ರೂ. ಆರ್ಥಿಕ ರೂ. ಆರ್ಥಿಕ ರೂ. 

i 4 ತಕ Kd ಗಳಲ್ಲಿ ಧೂ sk ಗಳಲ್ಲಿ ಘಟ್ಟ hes ಗಳಲ್ಲಿ 
1 | ಬಾಗಲಕೋಟೆ sf 2 50.27 
2 | ಬೆಂಗಳೂರು ಗ್ರಾಮಾಂತರ 3| 52.76 7 303.05 
3 | ಬೆಂಗಳೂರು ನಗರ 8 46 
4 | ಬೆಳಗಾವಿ 2 59.88 2 90.07 
5 | ಬಳ್ಳಾರಿ 9 185.72 2 65.00| 20 1,139.99 
6 | ಬೀದರ್‌ : 2 5.94 8 302.68, 
7 | ಚಾಮರಾಜನಗರ k 3 56.12 3 133.23 
8 | ಚಿಕ್ಕಮಗಳೂರು 2 1 20.00 7 267.00 
9 | ಚಿಕ್ಕಬಳ್ಳಾಪುರ 3 12.12 ] 11.71 5 237.93 
10 | ಚಿತ್ರದುರ್ಗ 12 128.13 16 249.24 44 1,169.90 
11 ದಕ್ಷಿಣ ಕನ್ನಡ 7 138.19 143.79| 31 1,446.14 
12 | ದಾವಣಗೆರೆ 3 4168 73.03| 21 862.76 
13 | ದಾರವಾಡ 18 659.21 
14 | ಗದಗ 1 56.21 
15 ನ 
16 | ಹಾವೇರಿ 1 11.20 
17 | ಕಲಬುರಗಿ 1 10.00 2 15.67 4| 228.85 
18 | ಕೊಡಗು 
19 | ಕೋಲಾರ 2] 40.00 5 64.39 5 221.71 
20 | ಕೊಪ್ಪಳ 11 163.70 2 38.62 8 581.20 
2] ಮಂಡ್ಯ | 
22 | ಮೈಸೂರು 14 206.52 9 420.58 
23 | ರಾಯಚೂರು 53 834.52 15 286.97| 42 2,570.47 | 
24 | ರಾಮನಗರ 1 42.34 
25 | ಶಿವಮೊಗ್ಗ 1 65.00 8] 136.09 | 19 769.12 
26 | ತುಮಕೂರು 33 332.52 7 186.88| 74 1,977.10 
27 | ಉಡುಪಿ 14 221.75 11 214.06 38 1,767.99 
28 | ಉತ್ತರ ಕನ್ನಡ 7 195.03 7 125.97} 15 707.60 
29 | ವಿಜಯಪುರ | p 5 
30 | ಯಾದಗಿರಿ 5 207.00 

ಹಟ್ಟು 161 2,481.00 | 108 1,900.00 | 399 16,500.00 


ANNEXURE-1 TO LCQ-248 (284). Sri. K.A.Thippeswarmy. Hon'ble MLC 
ಯೋಜನೆಯ ಹೆಸರು: ಸೂಕ್ಷ್ಮ ಮತ್ತು:ಸಣ್ಣ ಕೈಗಾರಿಗಳಿಗೆ 10% /6% ಬಡ್ಡಿ ಸಹಾಯ ಧನ ಯೋಜನೆ 
T0205 2015-2020 TO 
ಕ್ರಸಂ ಜಿಲ್ಲೆಯ ಹೆಸರು ಆರ್ಥಿಕ ರೂ ಆರ್ಥಿಕ ರೂ ಆರ್ಥಿಕ ರೂ 
K § ಹ ಲಕ್ಷಗಳಲ್ಲಿ ಥೌ Ws ಭಿ ls 
1 | ಬೆಂಗಳೂರು ನಗರ 10 927 66 354.24 79 | 761.11 
2 | ಬೆಂಗಳೊರು ಗ್ರಾಮಾಂತರ 1 0.13 16 90.41 20 197.44 
3 | ಕೋಲಾರ 41 0.66 8| 65.83| 14 183.41 
4 | ಚಿಕ್ಕಬಳ್ಳಾಪುರ 3 1.39 25.06 | 8 57.90 
5 | ರಾಮನಗರ 0 0.00 8 52.7 13 136.16 
6 | ಮೈಸೂರು 3 1.85 32 147.96 50| 32677 
7 | ಚಾಮರಾಜನಗರ i 0.21 5 13.1 25.57 
8 | ಮಂಡ್ಯ 0 0.00 5 7.48 22.31 
9 | ಮಡಕೇರಿ 0 0.00 1) 0.71 2 2.69 
10 | ಮಂಗಳೂರು [ 2 0.44 8 28.02 10 44.91 
1 | ಉಡುಪಿ [ 0.00 5 6.15 7 14.45 
12 | ಹಾಸನ 2 1.15 10 57.64 12 100.89 
3 | ತುಮಕೂರು N 012] 23 103.62] 33 255.09 
14 | ಚಿತ್ರದುರ್ಗ 1 2.20 27.61 11 39.18 
15 | ದಾವಣಗೆರೆ 1 0.37 31.69 10 51.18 
16 | ಚಿಕ್ಕಮಗಳೂರು 1 0.54 26.86 6 37.14 
17 | ಶಿವಮೊಗ್ಗ 1 1.73 | 36.4 11 70.75 
18 | ಧಾರವಾಡ 9 4.90 51 235.13 57 341.86 | 
19 | ಹಾವೇರಿ 0 0.00 6 11.45 10 I 25.00 
20 | ಗದಗ 2 0.14 12 17.41 13 60.51 
21 | ವಿಜಯಪುರ 6 2.22 24 81.77 29 130.12 
22 | ಬಾಗಲಕೋಟೆ 2 2.27 12 50.66 13 86.13 
23 ] ಕಾರವಾರ 3 0.99 13 28.09 16] 46.46 
24 | ಬೆಳಗಾವಿ 1 0.57 6 31.28 15 88.58 
25 ಕೆಲ್ಬುರ್ಗಿ 1 0.35 11 | 25.17 12 64.41 
26 [ಯಾದಗಿರಿ 0 0.00 4 3.27 5 31.34 
2 | ಬಳ್ಗಾರಿ 3 5.10 10 166.76 10 263.51 
28 | ಬೀದರ್‌ 0 r 0.00 5] 8.38 12 . 59.78 
29 ಕೊಪ್ಪಳ 1 0.57 4 14.27 6 _ 79.37 
30 | ರಾಯಚೂರು [7 1.33 3 27.12 4 31.83 
ಟ್ಟು 58 38.50 | 378 1776.21! 505 3635.85 


ಇ 


ANNEXURE-1 TO LCQ-248 (284)- Sri. K.A.Thippeswarmy. Hon'ble MLC 


ಯೋಜನೆಯ ಹೆಸರು: ಮೊದಲನೇ ಪೀಳಿಗೆ ಉದ್ಯಮಿಗಳಿಗೆ ಬಡ್ಡಿ ಸಹಾಯ ಧನ ಯೋಜನೆ 


2018-2019 2019-2020 2070-2021 
ಕ್ರಸಂ ಜಿಲ್ಲೆಯ ಹೆಸರು ಆರ್ಥಿಕ ರೂ . | ಆರ್ಥಿಕ ರೂ ಆರ್ಥಿಕ ರೂ 
- § ಭೌತಿಕ ಗಳಲ್ಲ ಭೌತಿಕ ಲಕ್ಷಗಳಲ್ಲಿ ಭೌತಿಕ ಲಕ್ಷಗಳಲ್ಲಿ 

1 | ಬೆಂಗಳೂರು ನಗರ | 12 46.39 12 66.58 Il 52.50 
2 | ಬೆಂಗಳೂರು ಗ್ರಾಮಾಂತರ 3 4.71 2 2.21 2 1.88 
3 | ಕೋಲಾರ 5 9.5ಡಿ 5 211 4 4.93 
4 | ಚಿಕ್ಕಬಳ್ಳಾಪುರ 2 3.92 1 1.25 1 1.08 
5  ; ರಾಮನಗರ 4 6.03 3 11.85 3 11.23 
6 | ಮೈಸೂರು 15 25.88 15 36.71 10 25.20 
7 | ಚಾಮರಾಜನಗರ 2| 3.10 [ 3| 3.86 3 10.40: 
8: | ಮಂಡ್ಯ I 3.59 7 2.6 4 0.93 
9 | ಮಡಕೇರಿ 3 6.68 3 5.16 3 4.93 
10 | ಮಂಗಳೂರು 0 0.00 [0 0.00 0 0.00 
1 | ಉಡುಪಿ | 6 7.00 5 5.71 6 6.31 
12 | ಹಾಸನ 1 0.11 0 0.00 0 0.00 
13 [ತುಮಕೂರು 34 46.50 31 55.7 29 47:13 
14 | ಚಿತ್ರದುರ್ಗ 8 13.05 8 12.89 8 12.93 
15 | ದಾವಣಗೆರೆ 18 16.12 15 12.9 13 8.11 
16 | ಚಿಕ್ಕಮಗಳೂರು I 19.34 4] 22.78 4 19.51 
17 | ಶಿವಮೊಗ್ಗ 2] 422] 1 3.69 1 3.23 
18 | ಧಾರವಾಡ 24 34.32 24 | 29.91 22 23.21 
19 | ಹಾವೇರಿ 4 4.25 5 4.79 6 7.05 
20 |ಗದಗ 5 5.65 5 5.14 5] 4.19 
21 | ವಿಜಯಪುರ 5 6.87 5 4.45 3 3.61 
22 | ಬಾಗಲಕೋಟೆ 2 0.98 2 0.46 1 0.05 
23 | ಕಾರವಾರ NW 0.16 | } 0.09 1 0.04 
24 | ಬೆಳಗಾವಿ, 6} 17.07 5 15.01 5 11.09 
25 | ಕಲ್ಬುರ್ಗಿ 18 36.05 17 22.3 13 10.03 
26 | ಯಾದಗಿರಿ 1 16.50 1 16.41 1 15.36 
27 | ಬಳ್ಳಾರಿ 12 32.74 12 47.36 12 41.25 
28 | ಬೀದರ್‌ 11 6.46 IN 6.59 7 3.85 
29 | ಕೊಪ್ಪಳ 7 11.00 7.08 3.99 
30 | ರಾಯಚೂರು | 4 5.96 6.17 4 4.26 

ಒಟ್ಟು 227 394.18| 212 416.76 | 189 338.28 


ANNEXURE-1 TO LCQ-248 (284)- Sri. K.A.Thippeswarmy. Hon'ble MLC 
2018-19 ನೇ ಸಾಲಿನಿಂದ 2020-21ನೇ ಸಾಲಿನವರೆಗೆ ವಿಶೇಷ ಘಟಿಕ ಯೋಜನೆಯಡಿ 60% ಸಹಾಯಧನ 
ಬಿಡುಗಡೆ ಮಾಡಿರುವ ಜಿಲ್ಲಾವಾರು ವಿವರಗಳಲು- ರೂ. ಲಕ್ಷಗಳಲ್ಲಿ 

2018-19 2019-20 2020-21 

# ಜಿಲ್ಲೆ ಭೌತಿಕ ಆರ್ಥಿಕ ಬೌತಿಕ ಆರ್ಥಿಕ ಭೌತಿಕ | ಆರ್ಥಿಕ 
|1| ಬೆಂಗಳೂರುನಗರ 6 24.00 16 67.34 2 - 
2 | ಬೆಂಗಳೂರು ಗ್ರಾಮಾಂತರ - - 3 9.69 1 3.00 
3 | ಬಾಗಲಕೋಟೆ 18 50.5 54 146.25 11 23.63 
4 | ಬೆಳಗಾವಿ 29 75.65 31 76.61 9 18.67 
5'| ಬಳ್ಳಾರಿ 35 105.06 2 5.4 | 2 4.80 
6 | ಬೀದರ್‌ 10 38.78 3 9.32 5 16.72 
7 | ವಿಜಯಪುರ 7 22.88 - 1 3.00 
8 | ಚಾಮರಾಜನಗರ 5 10.52 2 4.8 4 16.25 
9 | ಚಿಕ್ಕಮಗಳೂರು 2 6.37 1 3.00 1 4.00 
| 10 | ಚಿಕ್ಕಬಳ್ಳಾಪುರ 2 8.55 5 15.00 2 5.40 
11 | ಚಿತ್ರದುರ್ಗ 21} 53.7 12 37.58 2 10.00 
12 | ದಕ್ಷಿಣಕನ್ನಡ 2 1.2 1 1.20 
13 | ಧಾರವಾಡ 8 35.6 18 54.84 4 8.68 
14 | ದಾವಣಗೆರೆ 321 110.88 12 48.79 6 23.11 
15 | ಗದಗ 4 12.00 - - - _ 
16 | ಹಾಸನ - - 5 16.61 1 3.00 
17 | ಹಾವೇರಿ 2 | 8.00 - 0.00 1 3.00 
18 | ಕಲಬುರಗಿ ಈ _ 11 22.36 - § 
19 | ಕೂಡಗು - - 2 2.40 ಎ E 
20 | ಕೋಲಾರ 5 15.00 5 23.00 | - - 
21 | ಕೊಪ್ಪಳ 4 14.00 13 34.95 ೭ - 
22 | ಮಂಡ್ಯ 6) 24.33 9 42.62 7 24.96 
23 [ಮ್ಯಸೂರು ವ _ 2 - 10 | 34.89 
24 | ರಾಯಚೊರು E - - ೭ 1 2.40 
25 | ರಾಮನಗರ if 5.00 4 15.71 3} 10.78 
26 | ಶಿವಮೂಗ್ಗ 14 48.14 14 51.84 3 10.00 
27 | ತುಮಕೂರು 14 4'7.84 21 66.69 - - 
28 | ಉಡುಪಿ ಎ 3 2 7.44 3 ನಿ 
29 | ಉತ್ತರಕನ್ನಡ - - x - 2 4.00 
30 | ಯಾದಗಿರಿ - - 4 14.18 3 
ಒಟ್ಟು 225 716.80 251 777.62 77| 231.49 


ANNEXURE-1 TO LCQ-248 (284)- Sri. K.A.Thippeswarmy. Hon'ble MLC ‘* 
2018-19 ಸೇ ಸಾಲಿನಿಂದ 2020-21ನೇ ಸಾಲಿನವರೆಗೆ ಗಿರಿಜನ ಉಪ ಯೋಜನೆಯಡಿ 60% ಸಹಾಯಧನ 
ಬಿಡುಗಡೆ ಮಾಡಿರುವ ಜಿಲ್ಲಾವಾರು ವಿವರಗ- ರೂ. ಲಕ್ಷಗಳಲ್ಲಿ 

F ಜಿಲೆ 2018-19 2019-20 2020-21 
iN ಭೌತಿಕ | ಆರ್ಥಿಕ | ಬೌತಿಕ ಆರ್ಥಿಕ ಭೌತಿಕ | ಆರ್ಥಿಕ 
1 | ಬೆಂಗಳೂರು ನಗರ - - J - - - - 
2 | ಬೆಂಗಳೂರು ಗ್ರಾಮಾಂತರ - - - - - - 
3 | ಬಾಗಲಕೋಟಿ 4 8.75 10 26.95 1 0.96 
4 | ಬೆಳಗಾವಿ - - 6 14.88 2 6.00 
5 | ಬಳ್ಳಾರಿ - - 5 16.416 3 5.28 
6 | ಬೀದರ್‌ 4| 14.416 2 3.96 2 3.96 
7 ವಿಜಯಪುರ - - - - - 
8 | ಚಾಮರಾಜನಗರ - - 2 4.62 1 1.62 
9 | ಚಿಕಮಗಳೂರು 1 3.00 - - 1 1.50 
{ 
10 | ಚಿಕ್ಕಬಳ್ಳಾಪುರ 1 3.00 - - 1 3.00 
+ ¥- 
11 | ಚಿತ್ರದುರ್ಗ 5 15.92 - - 1 5.00 
12 | ದೆಸ್ತಿಣ ಕನ್ನಡ 2 8.00 3 4.95 2 1.30 
4 
13 | ಧಾರವಾಡ 1 4.602 4 9.00 1 1.36 
14 | ದಾವಣಗೆರೆ 5 17.58 5 14.85 1 2.00 
4— 
15 | ಗದಗ - - - _ _ _ 
16 | ಹಾಸನ - - 1 4.80 - - 
17 | ಹಾವೇರಿ - - 2 6.00 1 3.51 
18 | ಕಲಬುರಗಿ - - - _ _ _ 
\ \ 
19 | ಕೊಡಗು - - 1 3.60 - - 
20 | ಕೋಲಾರ - - - - ~ - 
21 | ಕೊಪ್ಪಳ - - - | - K _ 
22 | ಮಂಡ್ಯ - - - - - - 
+ 
23 | ಮೈಸೂರು - - - - - - 
24 | ರಾಯಚೂರು - - - - 1 2.00 
1 
25 | ರಾಮನಗರ - - - - - - 
26 | ಶಿವಮೊಗ್ಗ - - 1 1.80 2 5.00 
27 | ತುಮಕೂರು 2 6.71 3 9.33 - - 
28 | ಉಡುಪಿ 1 4.80 - - - - 
29 | ಉತ್ತರಕನ್ನಡ _ _ § g _ _ 
30 | ಯಾದಗಿರಿ - - - - - - 
ಒಟ್ಟು 26 86.78 45 121.16 20 42.49 | 


10 


ANNEXURE-1 TO LCQ-248 (284)- Sri. K.A.Thippeswarmy. Hon'ble MLC 
2018-19 ನೇ ಸಾಲಿನಿಂದ 2020-21ನೇ ಸಾಲಿನವರೆಗೆ ವಿಶೇಷ ಘಟಕ ಯೋಜನೆಯಡಿ ಸಾಫ್ಟ್‌ ಸೀಡ್‌ 
ಕ್ಯಾಪಿಟಿಲ್‌ ಆರ್ಥಿಕ ಸಹಾಯ ಬಿಡುಗಡೆ ಮಾಡಿರುವ ಜಿಲ್ಲಾವಾರು ವಿವರಗಳು- ರೂ. ಲಕ್ಷಗಳಲ್ಲಿ 

ಜಿಲೆಯ ಹೆಸರು 2018-19 2019-20 2020-21 
§ ಭೌತಿಕ | ಆರ್ಥಿಕ | ಭೌತಿಕ | ಆರ್ಥಿಕ | ಭೌತಿಕ | ಆರ್ಥಿಕ 
1. ಬೆಂಗಳೂರು ನಗರ - - 1 25.00 4 35.74 
2. ಬೆ೦ಗಳೂರು ಗ್ರಾಮಾಂತರ 6 [ 186.8 1 18.36 
3. ಬಾಗಲಕೋಟಿ 2 2330 1 5.70 
4. ಬೆಳಗಾವಿ 1 5.00 - 
5. ಬಳ್ಳಾರಿ 3 36.00 
| 6. ಬೀದರ್‌ 5 2675 4 3125 | 3 13.35 
7. ವಿಜಯಪುರ 71 ! 75.00 | 4 44.00 
8. ಚಾಮರಾಜನಗರ - - - 
9. ಚಿಕ್ಕಮಗಳೂರು - - - - 
10. ಚಿಕ್ಕಬಳ್ಳಾಪುರ 3 62.82 
11. ಚಿತ್ರದುರ್ಗ 1 25.00 1 2.50 | 
12. ದೆಕಿಣ ಕನ್ನಡ - 
13. ಧಾರವಾಡ 7 143.50 4 90.00 | 17.50 
14. ದಾವಣಗೆರೆ - - 2 45.75 3.03 
15. ಗದಗ 4 38.00 1 | 4.25 10.00 
16. ಹಾಸನ - 
17. ಹಾವೇರಿ - - - - 
18. ಕಲಬುರಗಿ 5 39.90 - - - 
19. ಕೊಡಗು - - - '- - - 
20. ಕೋಲಾರ 1 33.50 10 186.50 2 93.75. 
21. ಕೊಪ್ಪಳ 2 102.50 - - | 
22. ಮಂಡ್ಯ 1 1290] | 
23. ಮೈಸೂರು 3 182.00 2 127.60 3 25.25 
24. ರಾಯಚೂರು - - 1 75.00 - 
25. ರಾಮನಗರ 2 14.50 5 31.65 2 30.37 
26. ಶಿವಮೊಗ್ಗ - - - - - - 
27. ತುಮಕೂರು 5 99.50 7 111.50 1 10.19 
28. ಉಡುಪಿ - - - - - 
29. ಉತ್ತರ ಕನ್ನಡ | - 
30. ಯಾದಗಿರಿ - 1 - ' - | - -| 
"| ಒಟ್ಟಿ 37 723.05 | 53 1165.42| 26 307.24 


11 


ANNEXURE-1 TO LCQ-248 {(284)- Sri. K.A.Thippeswarmy. Hon'ble MLC 


2018-19 ನೇ ಸಾಲಿನಿಂದ 2020-21ನೇ ಸಾಲಿನವರೆಗೆ ಗಿರಿಜನ ಉಪ ಯೋಜನೆಯಡಿ ಸಾಫ್ಟ್‌ ಸೀಡ್‌ 
ಕ್ಯಾಪಿಟಿಲ್‌ ಆರ್ಥಿಕ ಸಹಾಯ ಬಿಡುಗಡೆ ಮಾಡಿರುವ ಜಿಲ್ಲಾವಾರು ವಿವರಗಳು- ರೂ. ಲಕ್ಷಗಳಲ್ಲಿ 


ಜಿಲ್ಲೆಯ ಹೆಸರು 


2018-19 


2019-20 


2020-21 


ಆರ್ಥಿಕ 


ಬೌತಿಕ 


ಆರ್ಥಿಕ 


ಬೆಂಗಳೂರು ನಗರ 


ಭೌತಿಕ 


ಭೌತಿಕ 


ಆರ್ಥಿಕ 


1 


29.37 


ಬೆ೦ಗಳೂರು ಗ್ರಾಮಾ೦ತರ | 


6 


5 


ಬಾಗಲಕೋಟೆ 


ಬೆಳಗಾವಿ 


ಬಳ್ಳಾರಿ 


ಬೀದರ್‌ 


ವಿಜಯಪುರ 


ಚಾಮರಾಜನಗರ 


bio SAM VN P= WNiP 


ಚಿಕ್ಕಮಗಳೂರು 


[ 
Oo 


ಚಿಕ್ಕಬಳ್ಳಾಪುರ 


[Y 
pa 


ಚಿತ್ರದುರ್ಗ 


[a 
My 


ದಕ್ಷಿಣಕನ್ನಡ 


[er 
tw 


. ಧಾರವಾಡ 


5.50 


. ದಾವಣಗೆರೆ 


[oN 
po 


. ಗದಗ 


[ey 
1 


[NN 
[aa] 


. ಹಾಸನ 


. ಹಾವೇರಿ 


[N 
Re] 


. ಕಲಬುರಗಿ 


[a 
00 


. ಕೊಡಗು 


[ 
Ww 


[4 
[fs] 


. ಕೋಲಾರ 


[07 
[AY 


ತೊಪ್ಪಳ 


[A 
[] 


. ಮಂಡ್ಯ 


[0 
ಟು 


. ಮೈಸೂರು 


[Ae 
po 


. ರಾಯಚೂರು 


Ny 
en 


. ರಾಮನಗರ 


[N) 
[ea] 


. ಶಿವಮೊಗ್ಗ 


. ತುಮಕೂರು 


[A 
~~ 


17.75 


8.75 


. ಉಡುಪಿ 


ಬ 
[eo] 


29. ಉತ್ತರ ಕನ್ನಡ 


30. ಯಾದಗಿರಿ 


ಒಟ್ಟಿ 


22 


326.65 


18 


225.17 


87.04 


12 


